ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಕೆ.ಐ.ಎ.ಡಿ.ಬಿ. ಹಂಚಿರುವ ನಿವೇಶನಗಳ ಬಗ್ಗೆ 
ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


973(1119) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ದಿನಾ೦ಕ : 19-09-2014ರ ನ೦ತರ ಕೆ.ಐ.ಎ.ಡಿ.ಬಿ ಮಂಡಳಿಯು ಅಭಿವೃದ್ಧಿ ಪಡಿಸಿರುವ ಹಳೆಯ 


ಕೈಗಾರಿಕಾ ಪ್ರದೇಶಗಳಲ್ಲಿ ಬಾಕಿ ಹಂಚಿಕೆಗಾಗಿ ದಿನಾ೦ಕ :30-04-2014ರ೦ದು ಇರುವಂತೆ ಎಷ್ಟು ಎಕರೆ 
ಜಮೀನು ಲಭ್ಯತೆ ಇದೆ; (ಕೈಗಾರಿಕಾ ಪ್ರದೇಶವಾರು ವಿವರವನ್ನು ನೀಡುವುದು) 


(ಆ) ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಕೈಗಾರಿಕೋದ್ಯಮಿಗಳಿಗೆ ದಿನಾಂಕ: 
30.04.2014ರಂದು ಇದ್ದಂತೆ ಎಷ್ಟು ಎಕರೆ ಜಮೀನು ಮೀಸಲಿರಿಸಿದೆ ; (ಹೈಗಾರಿಕಾ ಪ್ರದೇಶವಾರು ವಿವರ 
ನೀಡುವುದು) 


(ಇ) ಈ ಹಳೆಯ ಕೈಗಾರಿಕಾ ಪ್ರದೇಶಗಳಲ್ಲಿ ಸದರಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದವರಿಗೆ ಲಭ್ಯವಿರುವ 
ನಿವೇಶನಗಳ ಹಂಚಿಕೆಗಾಗಿ ಪ್ರಮುಖ ದಿನಪತಿಕೆಗಳಲ್ಲಿ ಜಾಹೀರಾತು ನೀಡಿ ಹಂಚಿಕೆ ಮಾಡಲು ಕ್ರಮ 
ತೆಗೆದುಕೊಳ್ಳಲಾಗಿದೆಯೇ ; ಕಮ ಕೈಗೊಂಡಿದ್ದಲ್ಲಿ ಅವುಗಳ ಪ್ರತಿಗಳನ್ನು ಒದಗಿಸುವುದು? 


